ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 866(1156) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಮರಿತಿಬ್ಬೇಗೌಡ (ಶಿಕ್ರಕರ ಕ್ಷೇತ) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಕೃಷಿ ಸಚಿವರು 


ವಿಷಯ: ಕೈೃಷಿಇಲಾಖೆಯ ಖಾಲಿ ಹುದ್ದೆಗಳ ಭರ್ತಿ ಬಗ್ಗೆ 
(ಅ) ಕೃಷಿ ಇಲಾಖೆಯಲ್ಲಿ ರಾಜೀನಾಮೆ, ನಿವೃತ್ತಿ ಹಾಗೂ ಇನ್ನಿತರೆ ಕಾರಣಗಳಿಂದ ಖಾಲಿ 
ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು ; (ವರ್ಗವಾರು ವಿವರಗಳೊಡನೆ) 
(ಆ) ಹೋಬಳಿಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತ ಮಿತ್ರರು! ಅನುವುಗಾರರ ತಾತ್ಕಾಲಿಕ 
ಸೇವೆಯನ್ನು ಸ್ಮ್ಥಗಿತಗೊಳಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಸದರಿಯವರ ಸೇವೆಯನ್ನು ಸ್ಮ್ಥಗಿತಗೊಳಿಸಿರುವುದರಿಂದ ರೈತರಿಗೆ ತೊಂದರೆ 
ಉಂಟಾಗಿರುವುದು ಸರ್ಕಾರದ ಗಮನಕ್ಕ ಬಂದಿದೆಯೇ; 


(ಈ) ರೈತರ ಹಿತದೃಷ್ಟಿಯಿಂದ ಸದರಿಯವರನ್ನು ನೇಮಕ ಮಾಡಿಕೊಳ್ಳಲು ಸರ್ಕಾರ ಕಮ 
ಕೈಗೊಳ್ಳುವುದೇ? 


